ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1829 


ಮಾನ್ಯ ಸದಸ್ಯರ ಹೆಸರು ' : ಶ್ರೀ ಸೂರಜ್‌ ರೇವಣ್ಣಿ'(ಸ್ಥಳೀಯ' ಸಂಸ್ಕೆಗಳ ಕ್ಷೇತ್ರ ” 
ಉತ್ತರಿಸುವವರು, : _ _ :: ಮಾನ್ಯ ಗಣಿ ಮತ್ತು ಭೂವಿಜ್ಞಾನ. ಮಹಿಳಾ ಮತ್ತು ಮಕ್ಕಳ ” 


ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
- _ - ಸಬಲೀಕರಣ ಸಚಿವರು '- » 
ಉತ್ತರಿಸಬೇಕಾದ ದಿನಾಂಕ p 15.03.2022 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ. ನಿರುದ್ಯೋಗಿ 
ಮಹಿಳೆಯರನ್ನು ಗುರುತಿಸುವ ವಿಷಯವನ್ನು ನಿರ್ವಹಿಸುತ್ತಿರುವುದಿಲ್ಲ. 


ಹಾಸನ. ಜಿಲ್ಲೆಯಲ್ಲಿ .ಆಗಸ್ಟ್‌ 2019 ರಿಂದ 
ದಿನಾಂಕ: '11.02.2022ರವರೆಗೆ ಎಷ್ಟು 
"| ನಿರುದ್ಯೋಗಿ ಮಹಿಳೆಯರನ್ನು ಗುರುತಿಸಲಾಗಿದೆ; ' 
(ವರ್ಷವಾರು ವಿಧಾನಸಭಾ ಕ್ಷೇತ್ರವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಮಹಿಳಾ ಮತ್ತು ಮಕ್ಕಳ . ಅಭಿವೃದ್ಧಿ | 
ಇಲಾಖೆಯಿಂದ ಉದ್ಯೋಗಿನಿ "ಯೋಜನೆಯ [| 
| ಅಡಿಯಲ್ಲಿ ಹಾಸನ. ಜಿಲ್ಲೆಯಲ್ಲಿ . ಆಗಸ್ಟ್‌. 2019 
"ರಂದ ದಿ:11.02.2022 ರವರೆಗೆ ಎಷ್ಟು 
ಮಹಿಳಾ ಫಲಾನುಭವಿಗಳನ್ನು ಪ್ರಸಕ್ತ ಸಾಲಿನಲ್ಲಿ 
ಆಯ್ಕೆ ಮಾಡಲಾಗಿದೆ; (ವರ್ಷವಾರು 
ವಿಧಾನಸಭಾ ಕ್ಷೇತ್ರವಾರು ಸಂಪೂರ್ಣ ಮಾಹಿತಿ 
ನೀಡುವುದು) . 


ಕರ್ನಾಟಿಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಉದ್ಯೋಗಿನಿ 
” ಯೋಜನೆಯಡಿ ಆಯ್ಕೆಮಾಡಲಾದ ಫಲಾನುಭವಿಗಳ ವಿವರ 


ಆಹರ I — 
| | 
TN 
| 
KN NN 
ಬ 
ಸಕಲೇಶಮರ 


SN 
| 


2021-22ನೇ " ಸಾಲಿನಲ್ಲಿ ಉದ್ಯೋಗಿನಿ ಯೋಜನೆಯಡಿ ಸರ್ಕಾರ 
ಒದಗಿಸಿರುವ ಆಯವ್ಯಯದಿಂದ ' ಹಾಸನ ಜಿಲ್ಲೆಯಲ್ಲಿನ ಮಹಿಳಾ 
ಜನಸಂಖ್ಯೆ ಆಧರಿಸಿ, ಜಿಲ್ಲೆಗೆ ಭೌತಿಕ ಗುರಿ 31 ಮತ್ತು ಆರ್ಥಿಕ ಗುರಿ 
ರೂ.31 25ನ್ನು ನಿಗದಿಪಡಿಸಲಾಗಿದೆ.. 

(ಹೂಗಳಲ್ಲಿ 


[ ವಿಧಾನಸಭಾ 'ಕ್ಲೇತ್ರದ | 2021-22 | 
| 


ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ 
ನಿರುದ್ಯೋಗಿ ಮಹಿಳೆಯರಿದ್ದು, 2021-22ನೇ 
ಸಾಲಿನಲ್ಲಿ . ನಿಗದಿಪಡಿಸಿರುವ ಫಲಾನುಭವಿಗಳ 
ಸಂಖ್ಯೆ ಕಡಿಮೆ ಇದ್ದು ಈ ಫಲಾನುಭವಿಗಳ 
ಸಂಖ್ಯೆಯನ್ನು ಹೆಚ್ಚಿಸಲು :ಸರ್ಕಾರ ಯಾವ 
ಕ್ರಮವನ್ನು ಕೈಗೊಂಡಿದೆ? (ವಿಧಾನಸಭಾ 
ಕ್ಷೇತ್ರವಾರು ಸಂಪೂರ್ಣ ಮಾಹಿತಿ ನೀಡುವುದು) 


ಮಮಇ3/ಮಲಅನಿ/2022 


ಹಾಲಪ್ಪ ಬಸಪ್ಪ ಆಚಾರ್‌) 

ಮಾನ್ಯ ಗಣಿ ಮತ್ತು ಭೂವಿಜ್ಞಾನ. ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ” ಮತ್ತು ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


